“ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


1499(1698) 
ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
19-03-2021 


ಉತ್ತರಿಸುವವರು : ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 
ಕ್ರ. 
ಪ್ರಶ್ನೆಗಳು ಉತ್ತರ 
ಸಂ. 
(ಅ) ಗ್ರಾಮ ಪಂಚಾಯತಿಗಳು ಕಾರ್ಯನಿರ್ವಹಣಾ ಅನುದಾನಕ್ಕೆ 


ಗ್ರಾಮ ಪಂಚಾಯತಿಗಳು ಕಾರ್ಯನಿರ್ವಹಣಾ 


ಅನುದಾನಕ್ಕೆ ಅರ್ಹವಾಗಲು ಇರಬೇಕಾದ 
ವರ್ಷಗಳಲ್ಲಿ 
ಪಂಚಾಯತಿಗಳಿಗೆ ಕಾರ್ಯನಿರ್ಷಹಣಾ 
ಅನುದಾಸ ಬಿಡುಗಡೆಗೊಂಡಿದೆ; 
ಬಿಡುಗಡೆಗೊಂಡಿಲ್ಲದ ಪಂಚಾಯತಿಗಳು 


ಎಷ್ಟು; ಕಾರಣಗಳೇನು; 


ಅರ್ಹವಾಗಲು ಸರ್ಕಾರದ ಸುತ್ತೋಲೆ ಸಂಖ್ಯೆ:ಗ್ರಾಅಪ 03 
ಗ್ರಾಪಸ 2017, ದಿನಾಂಕ:27-02-2019ರಲ್ಲಿ ವಿಧಿಸಿರುವ 
ಷರತ್ತುಗಳನ್ನು ಪೂರೈಸಬೇಕಾಗಿರುತ್ತದೆ (ಪ್ರತಿ ಲಗತ್ತಿಸಿದೆ). 


ಕಳೆದ ಎರಡು ವರ್ಷಗಳಲ್ಲಿ ಅಂದರೆ, 2018-19 ಹಾಗೂ 
2019-20ನೇ ಸಾಲಿನಲ್ಲಿ 


ಸರ್ಕಾರಕ್ಕೆ 


ಕೇಂದ್ರ ಸರ್ಕಾರದಿಂದ ರಾಜ್ಯ 


ಕಾರ್ಯನಿರ್ವಹಣಾ ಅನುದಾನಪು 


ಬಿಡುಗಡೆಗೊಂಡಿರುವುದಿಲ್ಲ. 


(ಅ) 


ಕಳೆದ ನಾಲ್ಕು ವರ್ಷಗಳಲ್ಲಿ ಪಂಚಾಯತ್‌ 


ರಾಜ್‌ ಸಂಸ್ಥೆಗಳಿಗೆ ಕಾರ್ಯನಿರ್ವಹಣಾ 


ಗೊಳಿಸಲು ನಿಗಧಿ 


[3 
8. 
pe 
[SY 


ಬಿಡುಗಡೆ ಮಾಡಿದ ಕಾರ್ಯನಿರ್ವಹಣಾ 
ಅನುದಾನವೆಷ್ಟು; (ವರ್ಷವಾರು ಜಿಲ್ಲಾವಾರು 


ವಿವರ ನೀಡುವುದು) 


ಕಳೆದ ನಾಲ್ಕು ವರ್ಷಗಳಲ್ಲಿ ಪಂಚಾಯತ್‌ ರಾಜ್‌ ಸಂಸ್ಥೆಗಳಿಗೆ 
ಕಾರ್ಯನಿರ್ವಹಣಾ ಅನುದಾನವೆಂದು ಬಿಡುಗಡೆಗೊಳಿಸಲು ನಿಗಧಿ 
ಮಾಡಲಾದ ಹಾಗೂ ಬಿಡುಗಡೆಗೊಳಿಸಿದ ಮೊತ್ತದ ವಿಷರಗಳು ಈ 
ಕೆಳಕಂಡಂತಿರುತ್ತದೆ. 


(ರೂ. ಕೋಟಿಗಳಲ್ಲಿ) 


ನಿಗಧಿಪಡಿಸಲಾದ | ಬಿಡುಗಡೆಗೊಳಿಸಿದ 
ವರ್ಷ ಮೊತ್ತ, ಮೊತ್ತ 
2016-17 182.15 179.46 
2017-18 206.13 204.08 
2018-19 234.08 ಜ್ಜ 
2019-20 306.51 ಪ 


ಬಿಡುಗಡೆಗೊಳಿಸಿದ ಅನುದಾನದ ಜಿಲ್ಲಾವಾರು ಮಾಹಿತಿಯನ್ನು 


ಅನುಬಂಧದಲ್ಲಿ ಒದಗಿಸಿದೆ, 


(%) 


ಕಾರ್ಯನಿರ್ವಹಣಾ ಅನುದಾನವನ್ನು ಯಾವ 
ಯಾವ ಅಭಿವೃದ್ಧಿ ಕೆಲಸಗಳಿಗೆ 
ಬಳಸಿಕೊಳ್ಳಬಹುದು? (ವಿವರ ನೀಡುವುದು) 


ಕಾರ್ಯನಿರ್ವಹಣಾ ಅನುದಾನವನ್ನು ಕುಡಿಯುವ ನೀರು ಸರಬರಾಜು, 


ಸೆಪ್ಟಿಕ್‌ ಟ್ಯಾಂಕ್‌ ನಿರ್ವಹಣೆಯನ್ನು ಒಳಗೊಂಡಂತೆ ನೈರ್ಮಲ್ಯ 


ಆಸ್ತಿಗಳ ನಿರ್ವಹಣೆ, ಗ್ರಾಮ ಪಂಚಾಯತಿ ರಸ್ತೆಗಳ ನಿರ್ವಹಣೆ, 
ಪಾದಚಾರಿ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆ, ಮಳೆ ನೀರಿನ 


ಚರಂಡಿಗಳ ನಿರ್ಮಾಣ, ಬೀದಿ ದೀಪಗಳು, ಸ್ಮಶಾನಗಳು, ಜೀವ | 


ಪೈವಿದ್ಯತೆ ರಕ್ಷಣೆ ಹಾಗೂ ಕಾರ್ಯಚರಣೆ ಮತ್ತು ನಿರ್ವಹಣೆಯ 


ಅಭಿವೃದ್ಧಿ ಕೆಲಸಗಳಿಗೆ ಬಳಸಿಕೊಳ್ಳಬಹುದಾಗಿರುತ್ತದೆ. . 


ಸಂಖ್ಯೆ: 


ಗ್ರಾಅಪಂರಾ 139 ಜಿಪಸ 2021 


ಗ್ರಾಮೀ ವೈದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 
ಕೆ.ಎಸ್‌. ಈಶ್ವರಪ್ಪ 
ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರು, 


Ke 
u 
[2 
ಜಿ 

3G, 


ಅನುಬಂಧ 


(ರೂ. ಲಕ್ಷಗಳಲ್ಲಿ) 


ಕಾರ್ಯಕ್ಷಮತೆ/ಕಾರ್ಯನಿರ್ವಹಣಾ 
ಅನುದಾನ 


2016-17 


2017-18 


ER 
2 | 
3 960.66 
4 1501.52 799.96 
5 661.86 207.09 
6 . 22.38 
8 ಚಾಮರಾಜನಗರ 431.10 104.95 
9 [ಚಿಕ್ಕಬಳ್ಳಾಪುರ 551.79 789.12 
10 [ಚಿಕ್ಕಮಗಳೂರು 453.64 734.59 
11 ಚಿತ್ರದುರ್ಗ 623.56 40.73 

394.81 1175.03 
603.84 1404.66 
434.66 441.21 
300.22 746.77 
965.24 15.06 
691.86 1978.15 
661.52 933.40 
305.43 555.97 
198.37 909.07 
544.00 627.98 
85715 1749.68 
1002.11 522.78 
119.63 18.15 
472.58 1376.82 
626.56 1099.66 
1312.97 264.18 
28 [ಉಡುಪಿ 291.67 1059.33 
29 ಉತ್ತರ ಕನ್ನಡ 683.78 819.46 
30 [ಯಾದಗಿರಿ 591.29 38.50 
ಒಟ್ಟು 17945.75 20407.69 | 


ಚ 


